ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಎಸ್‌.ಎಲ್‌. ಭೋಜೆಗೌಡ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 189 
ಉತ್ತರಿಸಬೇಕಾದ ದಿನಾಂಕ : 14.12.2021 
ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 


ಇಲಾಖಯಿಂದ | ಸಹಕಾರ ಇಲಾಖೆಯಿಂದ ಸಾರ್ವಜನಿಕರ ತ್ರಾ 
ಅ) | ಸಾರ್ವಜನಿಕರು ಮತ್ತು ರೈತರಿಗೆ | ಅನುಕೂಲವಾಗಲು ರೂಪಿಸಿರುವ ಯೋಜನೆಗಳು ಈ ಕೆಳಕಂಡಂತಿದೆ. 


ಅನುಕೂಲವಾಗಲು ರೂಪಿಸಿರುವ 1. ಅಲ್ಲಾವಧಿ ಬೆಳೆ ಸಾಲ ಹಾಗೂ ಹೈನುಗಾರಿಕೆ ಉದ್ದೇಶಕ್ಕಾಗಿ 

ಯೋಜನೆಗಳೇನು; ಈ ಯೋಜನೆಗಳ ಕೆ.ಸಿ.ಸಿ.ಸಾಲ. 

ಮಾನದಂಡಗಳೇನು; (ಪೂರ್ಣ ವಿವರ 8 ಮಧ್ಯಮಾವರಧಿ/ದೀರ್ಫಾವಧಿ ಕೃಷಿ ಸಂಬಂಧಿತ ಸಾಲಗಳು. | 

ನೀಡುವುದು) 3. ಸ್ವ-ಸಹಾಯ ಗುಂಪುಗಳಿಗೆ ವಿತರಿಸಿದ ಸಾಲಗಳ ಮೇಲಿನ ಬಡ್ಡಿ | 
ಸಹಾಯಧನ. | 


ಲ 


5. ಕೃಷಿ ಉತ್ಪನ್ನಗಳ ಸಂಗ್ರಹಣಾ ಶುಲ್ಕದಲ್ಲಿ ವಿನಾಯಿತಿ. 


6. ವ್ಯವಸಾಯೇತರ ಸಾಲ. 


| | 4. ಕೃಷಿ ಅಡಮಾನ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನ. 
7. ಪ.ಜಾ/ಪ.ಪಂ/ಹಿಂದುಳಿದವರ್ಗ /ಅಲ್ಲಸಂಖ್ಯಾತ ವರ್ಗ/ ಮಹಿಳೆ/ 
ವಿಕಲಚೇತನ/ ಬಿಪಿಎಲ್‌ದಾರರನ್ನು ಸಹಕಾರ ಸಂಘಗಳಲ್ಲಿ 
ಸದಸ್ಯರನ್ನಾಗಿ ನೋಂದಾಯಿಸಲು ಸರ್ಕಾರದಿಂದ ಷೇರು 


ಸಹಾಯಧನ ಬಿಡುಗಡೆ ಮಾಡುವ ಯೋಜನೆ. 


8. ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲಭೂತ 
ಸೌಕರ್ಯ ಸ್ಥಾಪನೆ ಯೋಜನೆಯಡಿಯಲ್ಲಿ ಅನುದಾನ ಮಂಜೂರು 


ಮಾಡುವ ಯೋಜನೆ. 


9. ಪರಿಶಿಷ್ಟ ಜಾತಿ / ಪರಿಶಿಷ್ಠ ಪಂಗಡ / ಹಿಂದುಳಿದ ವರ್ಗ/ 
ಅಲ್ಪಸಂಖ್ಯಾತ ವರ್ಗದ ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ 
ಧನ ಬಿಡುಗಡೆ ಮಾಡುವ ಯೋಜನೆ. (ಸದರಿ ಯೋಜನೆಗೆ ಪ್ರಸಕ್ತ 
ಸಾಲಿನಲ್ಲಿ ಆಯವ್ಯಯ ಅವಕಾಶ ಕಲ್ಪಿಸಿರುವುದಿಲ್ಲ) 


ಈ ಮೇಲಿನ ಯೋಜನೆಗಳ ಮಾನದಂಡಗಳ ಸಂಪೂರ್ಣ ವಿವರವನ್ನು 


|! ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ದ 


ಪಿ 


——— 


